ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 928 


ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


: 13.03.2020 


:ಶ್ರೀ ಅರವಿಂದ ಕುಮಾರ ಅರಳಿ (ವಿಧಾನ 


ಸಬೆಯಿಂದ ಚುನಾಯಿತರಾದವರು) 


.; ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 


ಮತ್ತು ಸಂಸ್ಕತಿ ಹಾಗೂ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 


ಕ್ರಸಂ 


ಪ್ರಶ್ನೆ 


ಉತ್ತರ 


ಬೀದರ್‌ ನಗರದ ನೆಹರು 
ಕ್ರೀಡಾಂಗಣದಲ್ಲಿ ಕಬಡ್ಡಿ ಖೋ-ಖೋ 


ಬೀದರ್‌ ನಗರದ ನೆಹರೂ ಜಿಲ್ಲಾ 
ಕ್ರೀಡಾಂಗಣದಲ್ಲಿ ಕಬಡ್ಡ ಅಂಕಣದ ನಿರ್ಮಾಣ 


ಮತ್ತು ಸ್ನೇಟಿಂಗ್‌ ಪ್ರಾಂಗಣ ಮಾಡುವ 
ಅವಶ್ಯಕತೆಯಿದ್ದು, ಸದರಿ ಪ್ರಸಾವನೆ 
ಸರ್ಕಾರದ ಮುಂದಿದೆಯೇ; ಇದಲ್ಲಿ 
ಅದನ್ನು ಯಾವಾಗ 
ಪ್ರಾರಂಭಿಸಲಾಗುವುದು; ಇಲ್ಲದಿದ್ದರೆ, 
ಕಾರಣವೇನು? 


ಕಾರ್ಯ ಕಲ್ಯಾಣ-ಕರ್ನಾಟಕ ಪ್ರದೇಶಾಭಿವೃದ್ದಿ 
ನಿಗಮದ ವತಿಯಿಂದ ಕೈಗೊಳ್ಳಲಾಗಿದ್ದು, 
ಕಾಮಗಾರಿ ಪ್ರಗತಿಯಲ್ಲಿದೆ. ಬೀದರ್‌ ಜಿಲ್ಲೆಗೆ 
2017-18 ನೇ ಸಾಲಿನಲ್ಲಿ ಎರಡು ಜೊತೆ ಆಧುನಿಕ 
ಕಬಡ್ಡಿ ಮ್ಯಾಟ್‌ ಗಳನ್ನು ಒದಗಿಸಲಾಗಿದೆ. 


ಖೋ-ಖೋ ಮತ್ತು ಸ್ನೇಟಿಂಗ್‌ ಪ್ರಾಂಗಣಗಳ 
ನಿರ್ಮಾಣದ ಬಗ್ಗೆ ಜಿಲ್ಲೆಯಿಂದ ಯಾವುದೇ 
ಪ್ರಸ್ತಾವನೆ ಸ್ಟೀಕೃತವಾಗಿರುವುದಿಲ್ಲ. 


ವೈಎಸ್‌ ಡಿ-/ಇಬಿ'ಬಿ/42/2020 


ಲಾ 


AN 


(ಸಿ. ಟೆ. ರವಿ) 


ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


